ಶ್ರೇ ಸುನೀಲ್‌ ವಲ್ಯಾಪುರ್‌ (ವಿಧಾನ 
_|._| ಸಭೆಯಿಂದ ಚುನಾಯಿತರಾದವರು) 


[ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


ಕ್ರ.ಸಂ) 


ಪ್ರಶ್ನೆ 


ಕಲಬುರಗಿ, ಬೀದರ್‌ ಯಾದಗಿರಿ, 
ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ 
ಜಿಲ್ಲೆಗಳಲ್ಲಿ ವಸತಿ ನಿವೇಶನ ರಹಿತರ 
ಸಂಖ್ಯೆ ಎಷ್ಟು: ನಿವೇಶನ ರಹಿತರಿಗೆ 
ಹಂಚಿಕೆ ಮಾಡಲು ಅಗತ್ಯವಿರುವ 
ಜಮೀನು ಎಷ್ಟು; ಮತ್ತು ಲಭ್ಯವಿರುವ 
ಜಮೀನು ಎಷ್ಟು; (ಕಲಬುರಗಿ ಜಿಲ್ಲೆಯ 
ತಾಲ್ಲೂಕುವಾರು ವಿವರ ನೀಡುವುದು) 


ಆ) 


ಕಳೆದ 03 ವರ್ಷಗಳಿಂದ ಆಶ್ರಯ 
ಯೋಜನೆಯಡಿ ಅರ್ಜಿ ಸಲ್ಲಿಸಲಾದ 
ಫಲಾನುಭವಿಗಳೆಷ್ಟು: ಈ ಪೈಕಿ ಎಷ್ಟು 
ಫಲಾನುಭವಿಗಳಿಗೆ ಮನೆಗಳನ್ನು 
ಹಂಚಿಕೆ ಮಾಡಲಾಗಿದೆ; (ಜಿಲ್ಲಾವಾರು 
ವಿವರ ನೀಡುವುದು) 


2018 ರಲ್ಲಿ ನಡೆಸಿದ ಅರ್ಹ ವಸತಿ ರಹಿತ 
ಫಲಾಸುಭವಿಗಳ ಗುರುತಿಸುವಿಕೆ/ಬೇಡಿಕೆ ಸಮೀಕ್ಟೆಯಂತೆ 
ಕಲಬುರ್ಗಿ, ಬೀೀದರ್‌, ಯಾದಗಿರಿ, ರಾಯಚೂರು, ಬಳ್ಳಾರಿ 
ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಒಟ್ಟಾರೆ 215692 ನಿವೇಶನ 
ರಹಿತರು ಕಂಡುಬಂದಿರುತ್ತಾರೆ. ನಿವೇಶನರಹಿತರಿಗೆ ನಿವೇಶನ 
ಹಂಚಿಕೆ ಮಾಡಲು ಸುಮಾರು 740943 ಎಕರೆ ಜಮೀನಿನ 
ಅಗತ್ಯವಿರುತ್ತದೆ. ಈ ಜಿಲ್ಲೆಗಳಲ್ಲಿ ಒಟ್ಕಾರೆ 111427 ಎಕರೆ 
ಜಮೀನು ಲಭ್ಯವಿರುತ್ತದೆ. (ದಿನಾಂಕ: 23.03.2021 ರವರೆಗೆ) 


ಕಲಬುರ್ಗಿ ಜಿಲ್ಲೆಯ ತಾಲ್ಲೂಕು/ನಗರ ಸ್ಮಳೀಯ 
ಸಂಸ್ಥೆವಾರು, ವಿವರವನ್ನು ಅನುಬಂಧ 1 ಮತ್ತು 2 ರಲ್ಲಿ 
ಒದಗಿಸಲಾಗಿದೆ _ 

2018 ರಲ್ಲಿ ನಡೆಸಿದ ಅರ್ಹ ವಸತಿ ರಹಿತ 
ಫಲಾನುಭವಿಗಳ ಗುರುತಿಸುವಿಕೆ/ಬೇಡಿಕೆ ಸಮೀಕ್ಷೆಯಲ್ಲಿ 
ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಒಟ್ಟು 675442 
ವಸತಿರಹಿತರು ಕಂಡು ಬಂದಿರುತ್ತಾರೆ. ಈ ಪೈಕಿ ಕಳೆದ 
ಮೂರು ವರ್ಷಗಳಿಂದ ವಿವಿಧ ವಸತಿ ಯೋಜನೆಗಳಡಿ 
ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು 138377 ಹಾಗೂ ನಗರ 
ಪ್ರದೇಶದಲ್ಲಿ ಒಟ್ಟು 13677 ಫಲಾನುಭವಿಗಳಿಗೆ ಮನೆಗಳನ್ನು 
ಹಂಚಿಕೆ ಮಾಡಲಾಗಿಡೆ. 


ಜಿಲ್ಲಾವಾರು ವಿವರ ಅನುಬಂಧ 3 ರಲ್ಲಿ ಒದಗಿಸಲಾಗಿದೆ. | 


ಕಳೆದ 03 ವರ್ಷಗಳಿಂದ ಕಲಬುರಗಿ 
ಜಿಲ್ಲೆಯಲ್ಲಿ ಆಶ್ರಯ ಯೋಜನೆಯಡಿ 
ಏಷ್ಟು ಮನೆಗಳು ನಿರ್ಮಿಸಲಾಗಿದೆ; 
ಇದರಲ್ಲಿ ಪ್ರಗತಿಯಲ್ಲಿರುವ ಮನೆಗಳ 
ಸಂಖ್ಯೆ ಎಷ್ಟು ? (ಜಿಲ್ಲಾವಾರು ವಿವರ 
ನೀಡುವುದು) 


ಕಳೆದ 3 ವರ್ಷಗಳಿಂದ ಕಲಬುರ್ಗಿ ಜಿಲ್ಲೆಯ ನಗರ 
ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ವಿವಿಧ ವಸತಿ 
ಯೋಜನೆಗಳಡಿ ಮಂಜೂರು ಮಾಡಲಾದ 37486 ಮನೆಗಳ 
ಪೈಕಿ 14928 ಮನೆಗಳನ್ನು ನಿರ್ನಿಸಲಾಗಿದ್ದು, 15887 
ಮನೆಗಳು ವಿವಿಧ ಹಂತದ ಪ್ರಗತಿಯಲ್ಲಿದ್ದು, 1615 ಮನೆಗಳು 
ಇನ್ನು ಪ್ರಾರಂಭವಾಗಬೇಕಾಗಿರುತ್ತದೆ. ನಿಗದಿತ ಸಮಯದಲ್ಲಿ 
ಮನೆ ನಿರ್ಮಿಸಿಕೊಳ್ಳದ ಒಟ್ಟು 5056 ಮನೆಗಳನ್ನು ಸರ್ಕಾರದ 
ಆದೇಶ ಸಂಖ್ಯೆ: ವಇ 12 ಹೆಚ್‌ಎಹೆಚ್‌ 2020 ದಿನಾಂಕ: 
19.05.2020 ರಂತೆ ನಿಯಮಾನುಸಾರ ರದ್ಮಾಗಿರುತ್ತವೆ. 


ಜಿಲ್ಲಾ/ತಾಲ್ಲೂಕುವಾರು ವಿವರ ಅನುಬಂಧ 4 ರಲ್ಲಿ 


ಒದಗಿಸಲಾಗಿದೆ. 


ಸಂಖ್ಯೆ :ವಇ 162 ಹೆಚ್‌ಐಐಂ 2021 


( 
(ಲ. ಸೂೋಮಣ್ಣ) 


ವಸತಿ ಸಚಿವರು 


LAQ-2054 ಗ್ರಾಮೀಣ 


Annexure - 1 


ಣಿ ಅಗತ್ಯವಿರುವ ಲಭ್ಯವಿರುವ 
ಕ್ರಸಂ] ಜಲ್ಲ | ನಿವೇಶನರಹಿತರ | ್ರೀನು (ಎಕರೆ & [ಜಮೀನು (ಎಕರೆ & 
ಸ ಸೆಂಟ್ರು ಸೆಂಟ್‌) 

1 Afzalpur 39 1.95 0.00 
2 [Aland 1079 53.95 0.00 
3 [Chincholi 176 $8.80 11.57 
4 [Chitapur 685 34.25 0.001 
5. J|Kalburgi 1505 75.25 0.00 
6 |Kamalapur 424 21,20 0.00 
7 J|Kalagi 54 2.70 0.00 
§ [Jevargi Il 6.55 2.50 
9 Sedam 215 10.75 2.00 
10 |Shahabad 14 0.70 0.00 
11 _ |Yadrami 0 0.00 0.00 
Total 4322 216.10 16.07 


Annexure -2 


1೩೧-2054 ನಗರ 


ಫ್ರ.ಸಂ ಜಿಲ್ಲೆ ನಿವೇಶನರಹಿತರ BS ಲಭ್ಯವಿರುವ ಜಮೀನು 

ಸಂಖ್ಯೆ ಎಕರೆ, & ಸೆಂಟ್ಸ್‌) ( ಎಕರೆ & ಸೆಂಟ್ಸ್‌) 
1 Afzalpur 1847 46.18 0.00 
2 Aland 4753 18.83 24.13 
3 Chincholi 1852 46.30 0.00 
4 [Chitapur 3460 86.50 0.00 
5 Kalburgi 6828 70.70 23.40 
6 Jevargi 3046 76.15 0.00 
7 Sedam 3707) 92.68 12.3 
8 Shahabad 4304 07.60 12.33 
9  |Wadi 2075 51.88 16.03 
Total 31872 796.80 88.19 


Annexure -3 


ಗ್ರಾಮೀಣ 


ನಗರ 
ಜಿಲ್ಲೆ 
ಅನುಮೋದನೆ ಅನುಮೋದನೆ 
Ballari 19576 3942 
Bidar 25469 2544 
Kalaburagi 35685 1801 
Koppal 18159 2138 
Raichur 25498 1498 
Yadgiri 13996 1754 
Total 138377 13677 


LAQ - 2054 ಗ್ರಾಮಿ 


Annexure -4 


District Taluk Approved | Complete | Foundation Roof MF Block 
Kalaburagi |Afzalpur 2746 897 326 451| 210 
Kalaburagi |Aland 2034 723 260} 308] 169 
Kalaburagi |Chincholi 7679 4605 870 29) 454 
Kalaburagi |Chittapur 4632 1889 873 11 512 
Kalaburagi |Jewargi 2772 891 298 189] 393 
Kalaburagi |Kalaburagi 2879 746 375 50| 582 
Kalaburagi {Kalagi 2825 1491 386 15} 223 
Kalaburagi Kahilicir 1702 731 247 45| 214 
Kalaburagi |Sedam 4996 1016 772 52| 1379 
Kalaburagi |Shahabad 831 419 126 3 73 
Kalaburagi |Yadrami 2589 986 346 427, 210 

Total 35685 14394 4879 1580] 4419 
ನಗರ 

District Town Approved | Complete | Foundation Roof UE Block 

started 

Kalaburagi |Afzalpur TP 340} 50 21 1 157) 
Kalaburagi Aland TMC 163 3 4 0 133 
Kalaburagi |Chincholi TP 142 30} 30} 0 18 
Kalaburagi |Chittapur TMC 60 25 3 11 9 
Kalaburagi |Jewargi TP 67 25 10 8 13 
Kalaburagi |Kalaburagi CC 673 346 47 0| 216 
Kalaburagi [Sedam TMC 52 13 4 2 22 
Kalaburagi |Shahabad CMC 274 40 31 13 53 
Kalaburagi | Wadi TMC 30 2 0 0 16 

Total 1801 534 150 35) 637 


